ಎಚ್‌. ಎಸ್‌. ಗೋಹಾಲರಾಯ 


ಬೈಲಕೋನೇನಹೆಳ್ಳಿ ಶಿಲಾಶಾಸನ 


ಬೆಂಗಳೂರು ಜಿಲ್ಲೆ ಯ ನೆಲಮಂಗಲ ತಾಲೂಕಿನ 
'ಮಾಚೋಹಳ್ಳಿಗೆ ಈಶಾನ್ಯ ಬೈಲಕೋನೇನಹಳ್ಳಿ 
ಗಾ ಮಕ್ಕೆ ಸೇರಿದ ಶ್ರೀ ಕೂನಪ್ಪ ನವರ ಜಮೀನಿನಲ್ಲಿರುವ 
ಶಿಲಾಶಾಸನದತ್ತ ನನ್ನ ಗಮನ ಸೆಳೆದವರು, ಕ. ವಿ. 
ಮಂಡಳಿಯ ಕನ್ನಡ ಘಟಕದಲ್ಲಿ ಕೆಲಸ ಮಾಡು 
ತ್ತಿರುವ ಗೆಳೆಯ ಶ್ರೀ ಕೆ. ಎಂ. 
ಮತ್ತು ಶ್ರೀ ಕೃಷ್ಣ ಅವರು, 


ಬಹುತೇಕ ಶಿಲಾಶಾಸನಗಳಿಗೆ ಅಂಟಿಕೊಂಡಿರು 
ವಂತೆಯೇ, ಈ ಶಾಸನದ ಬಗೆಗೂ ಇರುವ ನಿಧಿ, ತಲೆ 
ಕೆಳಗಾಗಿ ನಿಂತು ಓದುವ, ತಲೆಯೊಡೆದು ಸಾಯುವ 
ಕತೆಗೆ ಹೆದರದೆ, ಶಾಸನದ ಪ್ರತಿಮಾಡಲು, ಅಭ್ಯಸಿಸಲು 
ಮಾಚೋಹಳ್ಳಿಯ ಯುವಗೆಳೆಯರ ತಂಡವೇ ಅಲ್ಲದೆ, 
ಶಾಸನವಿರುವ ಜಮೀನಿನ ಶ್ರೀ ಕೂನಪ್ಪನವರ ಕುಟುಂಬ 


ಮುನಿಕ್ಕ ೈಷ್ಣಪ್ಪ '` 


ದವರ ನೆರವನ್ನು ಕೃತಜ್ಞ ತೆಯಿಂದ ಸ್ಮರಿಸಬೇಕಾಗಿದೆ. 
ಎಲ್ಲ ಹಳ್ಳಿಗಳಲ್ಲೂ ಇಂತಹ ನೆರವು ದೊರೆತಾಗ ಶಾಸನ 
ಗಳ, ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಯ ಕಾರ್ಯ 
ಸುಲಭವಾಗುತ್ತದೆ, 


ಪ್ರೀ ಕೂನಪ್ಪನವರ ಜಮೀನಿನಲ್ಲಿ ಪೂರ್ವಾಭಿ 
ಮುಖವಾಗಿ ನಿಲ್ಲಿಸಲ್ಪಟ್ಟಿರುವ, ಶಾಸನವಿರುವ ಕಣ 
ಶಿಲೆಯ ಚಪ್ಪಡಿಕಲ್ಲಿನ ಅಳತೆ : ಉದ್ದ ೧೦ ಅಡಿ, ಅಗಲ 
೩ ಅಡಿ. ಇದರಲ್ಲಿ ಮೇಲ್ಭಾಗದಲ್ಲಿ ನಡುವೆ ಪೀಠದ 
ಮೇಲಿರುವ ಲಿಂಗ, ಎಡ ಅಂಚಿನಲ್ಲಿ ಚಂದ್ರ, ಎಡ ಮಧ್ಯೆ 
ಸರ್ಪ, ಬಲ ಮಧ್ಯೆ ಬಸವ, ಬಲ ಅಂಚಿನಲ್ಲಿ ಸೂರ್ಯರ 
ೂರೆದ  ರೇಖಾಚಿತ್ರವಿದೆ. ರೇಖಾಚಿತ್ರಣದ ಕೆಳಗೆ 
ಕಲ್ಲಿನ ೬ ಅಡಿ ಉದ್ದ , ೭ ಅಡಿ ಅಗಲದ ಭಾಗದಲ್ಲಿ ೨೦ 
ಸಾಲಿನ ಶಾಸನವನ್ನು ಖಂಡರಿಸಲಾಗಿದೆ. 


ಾಇಸನದ ಪಾಠ 


೧. ವಿಭವ ಸಂವಚರದ ಚೆಯಿತ್ರ ಸು ೧೦ (ಸೋಲ)ಸ್ಸ ಸ್ತಿ ಸಮಸ 


ಹ ಲ್‌ ಣಿ 
೨. ಭುವನಾಸ್ತೆಯೆಂ ಶ್ರೀಮತು ಪ್ರತಾ 


ಎವಿ 


3 


ಪ ಚಕ್ರವರ್ತ್ತಿ ಹೊಯಿ 


ಬು) 


೩, ಸಣ ಶ್ರೀ ವೀರಬಲ್ಲಾಳ ದೇವರಸರು ಪಿತುವೀ ರಾಜ್ಯಮಾಳುವಲ್ಲಿ [1] 


೪. ಶ್ರೀಮನು ಮಹಾನಾಯಕ ಚ(ಯಿ) ಮೇದಿನಿ ಮನ್ನೆಯರ ಗಂಡ 


೫. ಉಪ್ಪೂರ ಬಂಮೆಯ ನಾಯಕರು ಕುಕಲನಾಡನಾಳುತ ಇಟ್‌ [] 


೬. ಬೊಂಮಯ ನಾಯಕರು ಕುಕಲನಾಡ ಪ್ರಭುಗಂ ಆ ನಾಡ ಹನುಗೂರ 


೫೮ 


(ಕ 


ಮಲಯಪ್ಪ ಗೋಪಗವಿಡ ಬೋಕಣ ಬಂಮಪಾದಿ ಸಿರಿಯಕ ಪಿಡಾರಿಯ [x] 
ಸೆಟಿ ಮಲಪ್ಪ ಸೊಂಣೆಸೆಟಿ ತಾಮತದ ಬರಪದೆ ಬಿನ್ನಹಿಸಲಾಗಿ ದಯ [x] 
ವಿರಯನಾದಾನ ಹೂವ ಅಸಿ ಇಜಕಣ ಸೆಟಿಗಳೆ ಸಮಸ್ತ ಪ್ರಜೆ ಗಉಡುಗಳು 
ಶ್ರೀಮತು ಕುಕಲನಾಡ ಪ್ರಭು ಕಿತ್ತನೆಲೆಯ ದೊಡನ ಗಉಡರ ಮಕಳು ಗ 


ಉಡಪ್ಪ ಮಾರಪ್ಪ ಗಂಗಣ ಅಂಣನ ಹೊಂನಜನವರಿಗೆ ಕುಕಲನಾಡೊಳ 


ದುಗೆರೆಯನು ಸರ್ಬ್ಬಕೊಡುಗೆಯಾಗಿ ಚತುಸೀಮೆ ಸಹಿತವಾಗಿ ಅಲೂರ 
ಲು ತೆಪ್ಪಾಗಿಸೆ ವೀಳೆಯ ಉಂಡಿಗೆ ಆಉದೊಂದು ಅಪರಾಧಊ ಎ(ಲ)ದಂ 


ತ್ಯಾಗಿ ಕೊಟ ಶಿ ಕೊಡಗೆ ತಾಬ್ರ ಸಸನದ ಪಡಿಯ ಸಿಲೆಯ ಸಾಸನ ಯಿ ಊರಿಗೆ 


ಕರು ಆ ನಾಡ ಆಳುವ ಅರಸುನಾಯಕರು ಆ ಊರಿಂಗೆ ತಪ್ಪಿ ನಡೆದವರು ಯಿ 
ಪ್ಪತೊಂದು ಪಿತುಗಳ ನರಕಕ್ಕೆ ಯಿರೆ ದೇವರು ತಾಯಿಗೆ ಒಡವು (ಜ)ದೇವರಿಗೆ 
ಸತ್ರಾ ಅಳಿದವರು ಗಂಗೆ ತಡಿಯ ಕವಿಲೆಯ ಕೊಂದ ದೋಸದಲು ಹೋಹರು 
ಯಿ ಮರಿಯಾದೆಗೆ ಭೂಮಿಉ ಚಂದ್ರನುಳುಂನವರ ಸಲುಉದು ಮಂ 


೧೯. ಗಳ ಮಹಾ ಶಿ ಶ್ರೀ ಶ್ರೀ ನಾಯಕರ ಒಪ್ಪ (ಚ್ರ 0) ನಡಸುವ ನಾಡ ಒಪ್ಪ 


೮, 
೯. 
೧೦, 
೧೧. 
ಗಣಮು 
೧೨. 
೧೩. 
೧೪. 
[x] 
೧೫, 
೧೬. 
೧೭, 
೧೮. 
ಶ್ರೀ ಮು 
೨೦. ಕ್ತನಾತ ಯಿ ಸಸನವ 
ಸಾರಾಂಶ: ಶ್ರೀಮತು ಪ್ರತಾಪ ಚಕ್ರವರ್ತ್ತಿ 
ಹೊಯಿಸಣ ಶ್ರೀ ವೀರಬಲ್ಲಾಳ ದೇವರಸರು ಪೃಥ್ವೀ 


ರಾಜವನ್ನಾಳುವಾಗ ಉಪ್ಪೂರ: ಬಂಮೆಯ ನಾಯಕರು 
ಕುಕಲನಾಡನ್ನು ಆಳುತ್ತ ಇರಲು, ಅವರು ಮತ್ತು ಆ 
ನಾಡಿನ ಹನುಗೂರ ಮಲಯಪ್ಪ. ಗೋಪಗವಿಡ, 
ಬೋಕಣ, ಬಂಮಪ, ಸಿರಿಯಕ, ಪಿಡಾರಿಯ್ಯ]) ಸೆಟಿ, 
ಮಲಪ್ಪ, ಸೊಂಣಿಸೆಟಿ ಇವರುಗಳು ತಾಮ್ರ 
ಪತ್ರದ ಮೂಲಕ ಬಿನ್ನವಿಸಲಾಗಿ ವೀರಯನು ದಾನ 
ಮಾಡಿದ. ಜಕಣಸೆಟಿ, ಸಮಸ್ತ ಪ್ರಜೆ, ಗಉಡುಗಳು, 
ಕುಕಲನಾಡಿನ ಕಿತ್ತನೆಲೆಯ ದೊಡನ ಗಉಡರ ಮಕ್ಕಳು 


ಗಉಡಪ್ಪ ಭಿ ಮಾರಪ್ಪ » ಗಂಗಣ, ಅಂಣನ ಹೊಂನಜನವರಿಗೆ 
ಕುಕಲನಾಡಿನ ಮುದುಗೆರೆಯನ್ನು ಸಬ್ಬ ೯ಕೊಡುಗೆಯಾಗಿ 
ಚತುಸೀಮೆ ಸಹಿತವಾಗಿ ಕೊಟ್ಟ ಕೊಡುಗೆಗೆ ತಾಮ್ರ 


ಇತಿಹಾಸ ದರ್ಶನ 


ದ ಸೇನಬೋವ ಕೇಸವದೇವ ಆಚಾರಿ ಚಿನೋಜ 


ಶಾಸನದ ಪಡಿಯ ಶಿಲಾಶಾಸನ, ಆ ಊರಿನಲ್ಲಿ ತಪ್ಪಾಗ 
ದಂತೆ ವೀಳೆಯದ ಒಪ್ಪಿ ಗೆಯಿಂದ ಯಾವ ಅಪರಾಧವೂ 
ಇಲ್ಲದಂತಾಗಿ ದಾನ ನೇಡಲಾಗಿದೆ, ಆ ಊರಿಗೆ ತಪ್ಪಿ 
ನಡೆದವರು ಇಪ್ಪ ತ್ಕೊಂದು ಪಿತೃಗಳ ನರಕಕ್ಕೆ ಹೋ ಗು 
ವರು. ಅಳಿದವರು ಗಂಗೆ ತಡಿಯ ಕವಿಲೆಯ 
ಕೊಂದ ದೋಷದಲ್ಲಿ ಹೋಗುವರು, ಮರ್ಯಾದೆಗೆ 
ಭೂಮಿಯ ಚೆಂದ್ರನಿರುವವರೆಗೆ ಸಲುವುದು, ಇದಕ್ಕೆ 
ನಾಯಕರ ಒಪ್ಪ ಮತ್ತು ನಡಸುವ ನಾಡ ಒಪ್ಪ ಶ್ರೀ 
ಮುಕ್ತನಾಥನದು. ಈ ಶಾಸನವನ್ನು ಬರೆದವನು ಸೇನ 
ಬೋವ ಕೇಶವದೇವ. ಆಚಾರಿ ಚಿನೋಜ ಶಾಸನವನ್ನು 
ಖಂಡರಿಸಿದ್ದಾ ನೆ(!). 


ಏವರಣೆ : ಶಾಸನದ ಬರಹಕ್ಕೆ ಉಪಯೋಗಿ 
ಸಿರುವ ಕಣಶಿಲೆಯ ಚಪ್ಪಡಿಕಲ್ಲಿನ ಬಲ .ಅಂಚಿನಲ್ಲಿ ಚೆಕ್ಕೆ' 


೫೯ 


ಎದ್ದಿರುವುದರಿಂದ :' ಕೆಲವು - ಸಾಲುಗಳ ಕೊನೆಯ 
ಅಕ್ಷರಗಳು ಹಾಳಾಗಿವೆ. ಹಲವೆಡೆ ಶಾಸನದ ಭಾಷೆ 
'ಅಸ್ಪಷ್ಟ ಹಾಗೂ ದೋಷಪೂರಿತ. ೪ನೆಯ ಸಾಲಿನಲ್ಲಿ 
“ಚ(ಯಿ) ಮೇದಿನಿಮನ್ನೆಯರ ಗಂಡ'-ಎಂಬ ಭಾಗದಲ್ಲಿ 
"ಯಿ' ಅಸ್ಪಷ್ಟ ಹಾಗೂ "ಜಯಿ' ಗೆ ಅರ್ಥಸ್ಪಷ್ಟತೆಯಿಲ್ಲ. 


wd 
ಮ ಯ 


ಎಮಿ ನ ಬ 4 ಹ್‌ ಲ. 
೭ನೆಯ ಸಾಲಿನ ಕೊನೆಯಲ್ಲಿ ಬಂಮಪಾದಿ ಸಿರಿಯಕ 


AEF ಆ ಚಪಲ 
ಪಿಡಾರಿಯ(ಎ..) ಬಭಂಗಬ ಅರ್ಥವೂ ಸ್ಪಷ್ಟ ಬದ. ಅನಿಯ 
ಹ 


ಸಾಲಿನಲ್ಲಿ 4ತಾಮೃಸತ್ರದ ಬರಪದೆ' ಎಂದಿರಬೇ 
ಕಾಗಿದ್ದಿರಡಹುದು. "ಬದಲಿಗೆ ತಾಮತದ ಬಂಪಬ' 
ಎಂದು ಕೆತ್ತಲಾಗಿದೆ. ೯ನೆಯ ಸಾಲಿನಲ್ಲಿ "ಹೂವ ಆಸಿ” 
ಎಂಬಲ್ಲೂ ಅರ್ಥಸ್ಪಷ್ಟತೆಯಿಲ್ಲ. ೧೬ನೆಯ ಸಾಲಿನ 
"ದೇವರು ತಾಯಿಗೆ ಒಡವು(ಜ)ದೇವರಿಗೆ ಸತ್ರ್ರಾ'... 


ಎಂಬ ಭಾಗಕ್ಕೂ ಖಚಿತವಾದ ಅರ್ಥ ಒದಗಿಸಲು 


ಸಾಧ್ಯವಾಗಿಲ್ಲ. 
ಇದೊಂದು ದಾನಶಾಸನ. ದಾನಶಾಸನದ ಮೇಲ್ಭಾಗ 
ದಲ್ಲಿ ಸೂರ್ಯ, ಲಿಂಗ, ಚಂದ್ರರ ರೇಖಾಚಿತ್ರ ಅಥವಾ 
ಉಬ್ಬು ಶಿಲ್ಪಗಳ ಕೆತ್ತನೆ ಇರುವುದು ಸಹಜ. ಲಿಂಗದ 
ಮುಂದೆ ಬಸವನ ಚಿತ್ರವಿರುವುದೂ ಅಪರೂಪವಲ್ಲ. 
ಆದರೆ ಈ ಶಾಸನದಲ್ಲಿ ಸರ್ಪದ ಕೆತ್ತನೆ, ಅದರಲೂ ಹೆಡೆ 
ಇಲ್ಲದೆ ಚಲನಸ್ಥಿ ತಿಯಲ್ಲಿನ ಕೆತ್ತನೆ ಗಮನ ಸೆಳೆಯುತ್ತದೆ. 
ಶಾಸನದ ಪ್ರಕಾರ ದಾನ ಮಾಡಲು ಬಿನ್ನವಿಸಿದವರು 
ಬೊಂಮಯ ನಾಯಕ, ಹನುಗೂರ ಮಲಯಪ್ಪ, ಗೋಪ 
ಗವಿಡ ಬೋಕಣ ಮತ್ತಿತರರು. ದಾನ ನೀಡಿದವನು 
ವಿರಯ. ದಾನ ಪಡೆದವರು ಕಿತ್ತನೆಲೆಯ ದೊಡನ 
ಗಉಡರ ಮಕ್ಕಳು ಗಉಡಪ್ಪ, ಮಾರಪ್ಪ, ಗಂಗಣ 
ಮತ್ತಿತರರು. ವಿರಯನು ನೀಡಿದ ದಾನ ಮುದುಗೆರೆ, 


`ಅದನ್ನು ಚತುಸ್ಸೀಮೆ  -ಸಹಿತ 


ಸಬ್ಬ ೯ಕೊಡುಗೆಯಾಗಿ 


ನೀಡಲಾಗಿದೆ. . ಆದರೆ ದಾನ ನೀಡಲು ಕಾರಣ 


3 ಕ ಹ ರ ಮ 
ವೇನು ಎಂಬುದನ್ನು ಶಾಸನ ತಿಳಿಸುವುದಿಲ್ಲ. 


ಇಲಿ ಕಾಡೆ ರಹೋ ಲಿ 
ನೆರೆ. ಹೊರೆಯಶೇೇ 
೧೨ 


ದಕ ಗಾದ (ಗಣ್ಣ ದೆ ಬಿ ವ ಇವಿ ಎಫ, 
ಹಳಿ, 3 ಮಂಠಾಳು, 4 ಬೆಚೆಗುಪೆ, 5 ಕಿತ್ತನಹ 


ಲಿ (ಕ್ವಿ 

ಜ್ರ) ಲ್ರ ಬ "ಲ 

ಇವುಗಳ ಕಾಲ ಕ್ರಿ.ಶ. ೧೩೩೩ ರಿಂದ ೧೩೪೦ ರ ವರೆಗೆ 
ವೆ ನ ಉಚಿ ಎಲೆ: dl ಫಿ; 

ಸೇರುತ್ತದೆ. ಪ್ರಸ್ತುತ ಶಾಸನದಲ್ಲಿ ಶಕವರ್ಷದ ಉಲೆ €ಖ 
¥ ಆಗಿ 


ವ 
ವಿಲ್ಲದಿದ್ದರೂ ವಿಭವ ಸಂಪತರದ ಉಲ್ಲೇಖವಿರುವುದ 
ರಿಂದ ಈ ಶಾಸನ ಕಿ.ಶ, ೧೩೨೯ ಎಂದು 
ನಿರ್ಧರಿಸಬಹುದಾಗಿದೆ. 
ಕ್ರಿ. ಶ. ೧೪ನೆಯ ಶತಮಾನದ್ದಾಗಿದೆ. 


ರೀ 
೨) 
@ 
€l 
ಸ್ರ 


ನಾಯಕನನ್ನು ಪ್ರಸ್ತಾಪಿಸಿದೆ. ಆ ಶಾಸನವು ಅಸ್ಪಷ್ಟ 
ವಾಗಿರುವುದರಿಂದ, ಕಾಲದ ಉಲ್ಲೇಖವಿರಬಹುದಾದ 
ಭಾಗ ಹಾಳಾಗಿರುವುದರಿಂದ ವಿದ್ವಾಂಸರು ಅದರ ಕಾಲ 


ವನ್ನು ಕ್ರಿ. ಶ, ಸು. ೧೪ನೆಯ ಶತಮಾನ ಎಂದು 
ತೀರ್ಮಾನಿಸಿದಂತಿದೆ. ಕುಕ್ಕಲನಾಡನ್ನು ಆಳುತ್ತಿದ್ದ 


ಮಯಿಲೆಯನಾಯಕೆ ಮತ್ತು ಅವನ ತಮ್ಮ ಚೆಂನಯ 
ಅಥವಾ ಜಂನಯನಾಯಕನನ್ನು ನಾಲ್ಕು ಶಾಸನಗಳು 


. ಎಪಿಗ್ರಾಫಿಯ ಕರ್ನಾಟಿಕಾ, ಸಂಪುಟ ೯, ಬೆಂಗಳೂರು ೧೧೦ 


1 

2. ಅದೇ, ೧೧೧ 

3. ಅದ, ೧೧೭ 

4, ಅದೇ, ನೆಲಮಂಗಲ ೯ 
5, ಅದೇ, ಮಾಗಡಿ ೮೧ 
6, ಅದೇ, ನೆಲಮಂಗಲ ೧೨ 
7, ಅದೆ ೧೧ 


೬೮ 


ಇತಿಹಾಸ ದರ್ಶನ: 


ವಾ ಮರನ ಎನನ * ಸ ರ್ಜ. ಶನ «ಬಾ 


ಕ್ರಿ. ಶ, ೧೩೩೩ ರಿಂದ ೧೩೪೦ ರ ವರೆಗಿನ ಅಂತರದಲ್ಲಿ 
ಪ್ರಸ್ತಾಪಿಸಿವೆ (ಮಂಠಾಳು, 8 ಬ್ಯಾಡರಹಳ್ಳಿ, 9 ರಾಮ 
ಸಮುದ್ರ, 10 ಬೈಚಗುಪೆ 11). ಕ್ರಿ. ಶ. ೧೩೪೦ 
ರಲ್ಲೆ “ಕುಕ ಅನಾಡನ್ನು ಕೊಟ್ಟೆಯ ನಾಯಕ, ಬಂನೆಯ 
ನಾಯಕ, ತ ಕಾರ ಕೊಟ್ಟೆಯ ನಾಯಕ ಆಳುತ್ತಿ ದ್ದ 0ತೆ 
ಹಲಿಗೆವಡೆಯರಹಳಿ ್ಸಿಯೆ12 ಶಾಸನ ತಿಳಿಸುತ್ತದೆ. 
ಒಂದೇ ಕಾಲದಲ್ಲಿ ಒಂದೇ ಭೂಭಾಗವನ್ನು ಬೇರೆ ಬೇರೆ 
ಇಬ್ಬ ರು ಹೇಗೆ ಆಳಿದರು ಎಂಬ ಅನುಮಾನವನ್ನು ಎರಡು 
ಕಾರಣಗಳಿಂದ ನಿವಾರಿಸಿಕೊಳ್ಳ ಬಹುದು. ಒಂದು, ಕಾಲದ 
ಉಲ್ಲೆ ಖ ತಪ್ಪಿರಬಹುದು ; ಎರಡು, ತಾತ್ಕಾಲಿಕವಾಗಿ 
ಅಧಿಕಾರ ಹಸ್ತಾಂತರವಾಗಿರಬಹುದು. ಮಯಿಲೆಯ 
ನಾಯಕ, ಚೆಂನಯ ನಾಯಕರಿಗೆ ಮೊದಲು ಕುಕ್ಕಲ 
ನಾಡನ್ನು ಉಪ್ಪೂರ ಬೊಂಯಮ ನಾಯಕ ಆಳುತ್ತಿ ದ್ದು 
ದನ್ನು ಪ್ರಸ್ತುತ ಶಾಸನವಲ್ಲದೆ, ಕಿತ್ತನಲ್ಲಿಯ ಮತ್ತೊಂದು 
ಶಾಸನವೂ 13 ತಿಳಿಸುತ್ತವೆ. ಹಲವಾರು ಶಾಸನಗಳಲ್ಲಿ 
ಪ್ರಸ್ತಾಪಿತವಾಗಿರುವ ಕುಕ್ಕಲನಾಡು. «ಬೆಂಗಳೂರು 
ತಾಲೂಕಿನ ವಶ್ಚಿ ಮಪ ಪ್ರದೇಶವೂ ಸೇರಿದಂತೆ ರಾಮನಗರ 
ತಾಲ್ಲೂಕಿನ ಪೂರ್ವಭಾಗ, ಮಾಗಡಿ ತಾಲ್ಲೂಕಿನ ಪಶ್ಚಿ ಮ 
ಭಾಗದ ಹಲವಾರು ಗ್ರಾಮಗಳು, ನೆಲಮಂಗಲ ತಾಲ್ಲೂ 
ಕಿನ ಕೆಲವು ಗ್ರಾ ಮಗಳನ್ನು ಒಳಗೊಂಡ” ಪ್ರಾದೇಶಿಕ 

ವಿಭಾಗ 14 ಎಂದು ಶ್ರೀ ಹಿ ವಿ. ಕೃಷ್ಣ ಮೂರ್ತಿಯವರು 
ಗುರುತಿಸಿದ್ದಾರೆ. ಆದರೆ ಮಾಗಡಿ "ತಾಲ್ಲೂಕಿನ ಪಶ್ಚಿ ಮ 
ಭಾಗಗಳು "ಎಂದು ಗುರುತಿಸಿರುವುದು ಸಂದೇಹಾನ ನದ 
ವಾಗಿದೆ. ಮಾಗಡಿ ತಾಲ್ಲೂಕಿನ ಪೂರ್ವಭಾಗ ಅಥವಾ 
ಪೂರ್ಣಭಾಗವೂ (?) ನೆಲಮಂಗಲ ತಾಲ್ಲೂಕಿನ ದಕ್ಷಿಣ 


2 


8. ಅದೇ, ೪ 

9, ಆದೇ, ಬೆಂಗಳೂರು ೧೧೦ 
10. ಆದೇ, ೧೧೧ 

11, ಅದೇ, ಮಾಗಡಿ ೮೧ 

12. ಅಡ ಬೆಂಗಳೂರು ೧೧೭ 
13. ಅದೇ, ನೆಲಮಂಗಲ ೧೧ 


14, ಪಿವಿ ಕೃಷ್ಣ ಮೂರ್ತಿ : "ಬೆಂಗಳೂರು ಜಿಲ್ಲೆಯ ಪ್ರಾ 


ಡಿಸೆಂಬರ್‌ ೧೯೮೬, ಪ್ರ. ೨೮ 


ಭಾಗವೂ ಕುಕ್ಕಲನಾಡಿಗೆ ಸೇರುತ್ತದೆಂದು ತಿಳಿಯಬಹು. 
ದಾಗಿದೆ. 


ಈ ಶಾಸನದಲ್ಲಿ ಉಕ್ತವಾಗಿರುವ ದೊಡನ ಗಉಡರ 
ಮತ್ತು ಇನ್ನೆರಡು ಶಾಸನಗಳಲ್ಲಿ 15 ಉಕ್ತವಾಗಿರುವ 
ಹೊಂನ ಗಉಡರ ಕುಟುಂಬಗಳು ಕಿತ್ತ ನೆಲೆಯಲ್ಲಿ ಪ ಸಿದ್ಧ 
ವಾಗಿದ್ದು ವು ಎಂದು ವೇದ್ಯವಾಗುತ್ತ ದೆ. ಶಾಸನಗಳಲ್ಲಿನ 
ಕಿತ್ತನೆಲ್ಲಿ ಅಥವಾ ಕಿತ್ತನೆಲೆಯು ನೆಲಮಂಗಲ ತಾಲ್ಲೂಕಿನ 
ಕಿತ್ತನಹಳ್ಳಿ ಶೆ ಎಂದು ಗುರುತಿಸಬಹುದಾಗಿದೆ. 


ಈ ಶಿಲಾಶಾಸನವು ತಾಮ್ರ ಶಾಸನದ ಪಡಿಯೆಂದು 
ಶಾಸನದಲ್ಲೇ ತಿಳಿಯಪಡಿಶಲಾಗಿದೆ. ದಾನಶಾಸನಗಳಿಗೆ. 
ಸಂಬಂಧಿಸಿದಂತೆ ಇಂತಹ ತಾಮ್ರಶಾಸನಗಳಿಗೆ ಪಡಿಯ 
ಶಿಲಾಶಾಸನಗಳು ಇರುತ್ತಿದ್ದ ಉಲ್ಲೇಖವನ್ನು ಇದೇ 
ಕಾಲದ ಮತ್ತೊಂದು ಶಾಸನವೂ 16 ತಿಳಿಸುತ್ತದೆ. 


ಈ ಶಾಸನದ ಮರಿಯಾದೆಗೆ ನಾಯಕರ ಒಪ್ಪ 
ವಲ್ಲದೆ ನಾಡ ಒಪ್ಪ "ಮುಕ್ತನಾತ'ನದು, ಈ "ಮುಕ್ತ. 
ನಾತ' ಯಾರು? ಕ್ರಿ. ಶ. ೧೩೩೬ರ ಬ್ಯಾಡರಹಳ್ಳಿಯ. 
ಶಾಸನದಲ್ಲೂ 17 ನಾಡವೊಪ್ಪ ಶ್ರೀ ಮುಕ್ತನಾಥ ಎಂದೇ 
ಇದೆ. ಈ ಮುಕ್ತನಾಥ ನೆಲಮಂಗಲ ತಾಲೂಕಿನ ಬಿನ್ನ 
ಮಂಗಲದಲ್ಲಿರುವ ಮುಕ್ತನಾಥೇಶ್ವರ ದೇವಾಲಯದ. 
ಮುಕ್ತನಾಥ ಎಂದು ಊಹಿಸಿದರೆ ತಪ್ಪಾಗಲಾರದು. 


ಈ ಶಾಸನವನ್ನು ಬರೆದವನು ಸೇನಬೋವ ಕೇಶವ: 
ದೇವ. ಕ್ರಿ.ಶ: ೧೩೪೦ರ ರಾಮಸಮುದ್ರದ ಶಾಸನ 


ಪ್ರಾಚೀನ ಪ್ರಾದೇಶಿಕ ವಿಭಾಗಗಳು,” ಇತಿಹಾಸ ದರ್ಶನ, ೧-೧, 


15. ಎಕ್ಕ, ಸಂ, ೯, ಬೆಂಗಳೂರು ೧೧೦, ಮಾಗಡಿ ೮೧ 


16. ಅದೇ, ನೆಲಮಂಗಲ ೧೧ 
17, ಅದೇ, ಬೆಂಗಳೂರು ೧೧೦ 


ಇತಿಹಾಸ ದರ್ಶನ 


೬೧ 


ವನ್ನು 18 ಇವನ ಮಗ ಅನಂತಣ್ನನು ಬರೆದಂತೆ ತೋರು ಈ ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಊರು 


ತ್ತದೆ. ಗಳಲ್ಲಿ ಕಿತ್ತನೆಲ್ಲಿಯ ವಿನಹ ಮತ್ತಾವ ಊರುಗಳನ್ನೂ 


ಶಾಸನವನ್ನು ಕಲ್ಲಮೇಲೆ ಖಂಡರಣೆ ಮಾಡಿ ಈಗ ಗುರುತಿಸಲಾಗಿಲ್ಲ. 
ದವನು ಆಚಾರಿ ಚಿನೋಜ. 


ಕಾಕಾ ಸಸ ಸೂ 


18. ಅದೇ, ೧೧೧ 


೬೨ ಇತಿಹಾಸ ದರ್ಶನ 


